ವ ಕರ್ನಾಟಕ ವಿಧಾನ ಪರಿಷತ್ತು 
ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 03 


ಸದಸ್ಯರ ಹೆಸರು : ಶ್ರೀ ಎನ್‌.ರವಿಕುಮಾರ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 13.12.2021 
ಉತ್ತರಿಸುವ ಸಚಿವರು : ಮಾನ್ಯ ಇಂಧನ ಹಾಗೂ 
ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 
ಉತ್ತರ 
ಅ) | 2019-20ರ SE 2019-20ನೇ ಸಾಲಿನಲ್ಲಿ ಚಾಮುಂಡೇಶ್ವರಿ ವಿದ್ಯುತ್‌ 


ಹೆಸ್ಕಾಮ್‌, ಜಿಸ್ಕಾಮ್‌ ಮತ್ತು | ಸರಬರಾಜು ನಿಗಮ ನಿಯಮಿತವು ರೂ.36663 
ಸೆಸ್ಕಾಮ್‌ಗಳು ಅನುಭವಿಸಿಜ | ಕೋಟಿಗಳಷ್ಟು, ಹುಬಳಿ ವಿದ್ಯುತ್‌ ಸರಬರಾಜು ಕಂಪನಿಯು | 


ನಷ್ಟ ಎಷ್ಟು ; | ರೂ.682.21 ಕೋಟಿಗಳಷ್ಟು ಮತ್ತು ಗುಲ್ಬರ್ಗಾ ವಿದ್ಯುತ್‌ | 
(ಕಾರಣಗಳೂಂದಿಗೆ ವಿವರ | ಸರಬರಾಜು ಕಂಪನಿಯು ರೂ992277 ಕೋಟಿಗಳಷ್ಟು 
ನೀಡುವುದು) ನಷ್ಟವನ್ನು ಅನುಭವಿಸಿವೆ ಹಾಗೂ ನಷ್ಟದ ಪ್ರಮುಖ 

ಕಾರಣಗಳು ಈ ಕೆಳಕಂಡಂತಿದೆ. 


) ವಿದ್ಯುತ ಬೇಡಿಕೆಯನ್ನು ಪೂರೈಸಲು ಹೊಸ ಉಷ್ಠಕೇಂದ್ರ : 
ಹಾಗೂ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ. 
ವಿದ್ಯುತ್ತನ್ನು ಖರೀದಿಸಬೇಕಾಗಿರುವುದರಿಂದ, ವಿದ್ಯುತ್‌ ' 

| ಖರೀದಿಯ ವೆಚ್ಚವು ವರ್ಷದಿಂದ ವರ್ಷಕ್ಕೆ, ಹೆಚ್ಚಾಗುತ್ತಿದೆ. 


| 2) ದೀರ್ಪಕಾಲದ ವಿದುತ್‌ ಖರೀದಿ ಒಪ್ಪಂದಗಳಿಂದಾಗಿ ವಿದ್ಯುತ್‌ | | 
ಸರಬರಾಜು ಕಂಪನಿಗಳು ಉಷ್ಣಕೇಂದ್ರಗಳಿಗೆ ಪ್ರತಿ ತಿಂಗಳು ' 
ನಿಗದಿತ ವೆಚ್ಚವನ್ನು ಭರಿಸಬೇಕಾಗುತ್ತದೆ. 


3) ಕಾರ್ಯ ಮತ್ತು ನಿರ್ವಹಣೆ ಹಾಗೂ ಬಂಡವಾಳ ವೆಚ್ಚಕ್ಕಾಗಿ | 
ಪಡೆಯುವ ಸಾಲದ ವೆಚ್ಚಗಳು ವರ್ಷದಿಂದ ವರ್ಷಕ್ಕೆ 
ಹೆಚ್ಚಾಗುತ್ತಲೇ ಇವೆ. 


4) ವಿದ್ಯತ್‌ ಖರೀದಿ ವೆಚ್ಚ ಮತ್ತು ವಿದ್ಯುತ್‌ ಮಾರಾಟದಿಂದ ' 
ಬರುತ್ತಿರುವ ವ್ಯತ್ಯಾಸವು ಹೆಚ್ಚಾಗುತ್ತಿದೆ. | 
|5) ನೌಕರರ ಸಂಬಳದ ಪರಿಷ್ಕರಣೆ. ಕಾರ್ಯ ಮತ್ತು ನಿರ್ವಹಣಿ ' 


ವೆಚ್ಛ, ಬಂಡವಾಳ ವೆಚ್ಚ ಮತ್ತು ಕಾರ್ಯನಿರತ, 
ಬಂಡವಾಳಕ್ಕ್ಮಾಗಿ ಸಾಲಗಳ ಮೇಲಿನ ಬಡ್ಡಿ ವೆಚ್ಚಗಳು. i 


6) ಸಕಾಲದಲ್ಲಿ ಸಗರಸಭೆ/ಪುರಸಭೆ/ಗ್ರಾಮ ಪೂಧಾಯ್ಟಾಗಳೆಗೆ | 
| ಸಂಬಂಧಿಸಿದ ಬೀದಿ ದೀಪ ಮತ್ತು ವೀರು ಸರಬರಾಜು | 
| 


ಸ್ಮಾವರಗಳಿಂದ ವಿದ್ಯುತ್‌ ಬಾಕಿ ಮೊತ್ತಗಳು | 
| ಪಾವತಿಯಾಗದಿರುವುದರಿಂದ, ವಿದ್ಯುತ್‌ ಖರೀದಿ ವಚ್ಚ | 
| ಭರಿಸಲು ಬ್ಯಾಂಕಿನಿಂದ ಸರಾಸರಿ ಶೇ.11 ರಂತೆ ಬಡ್ಗಿ ಮೇರೆಗೆ 


ಸಾಲ ಪಡೆದು ಪಾವತಿಸಬೇಕಾಗಿರುವುದು ಹಿನ್ನಡೆಗೆ 
ಕಾರಣವಾಗಿದೆ. 


7 ಬಿಜಿ/ಕೆಜಿ ಮತ್ತು ಐಪಿ ಸ್ಥಾವರಗಳ ಸಬ್ರಿಡಿ ಮೊತ್ತವು 
ಸರ್ಕಾರದಿಂದ ಬೇಡಿಕೆಗನುಗುಣವಾಗಿ ಸಕಾಲದಲ್ಲಿ 
ಬಿಡುಗಡೆಯಾಗದಿರುವುದು. 

8) ಹುಬ್ಕಳ್ಳಿ ವಿದ್ಯತ್‌ ಸರಬರಾಜು ಕಂಪನಿಯಲ್ಲಿ 2017-18 ರಲ್ಲಿ ' 
ಆದಾಯವೆಂದು ಪರಿಗಣಿಸಿ ಅವಕಾಶ ಕಲ್ಪಿಸಲಾದ ನಿಯಂತ್ರಣ 
ಆಸ್ತಿ (Regulatory Asset) ರೂ.837.03 ಕೋಟೆಯನ್ನು 2019-20 

| ರಲ್ಲಿ ರಿವರ್ಸ್‌ (ವೆಚ್ಚವೆಂದು ಪರಿಗಣಿಸಿ) ಮಾಡಲಾದ ಕಾರಣ ' 


LOO | ನಷ್ಠವನ್ನುಅನುಭವಿಸಲಾಗಿದೆ 
s Re, 


ಆ) 2019-20ನೇ ಸಾಲಿನಲ್ಲಿ ೨019-20ನೇ ಸಾಲಿನಲ್ಲಿ ಹೆಸ್ಕಾಂ, ಜಿಸ್ಕಾಂ ಮತ್ತು ಸೆಸ್ಮಾಂ 
| | ಹೆಸ್ಯಾಮ್‌ ಜಿಸ್ಕಾಮ್‌ ಮತ್ತು |ಗಳಿಗೆ ಸರ್ಕಾರವು ಹೂಡಿಕೆ ಮಾಡಿದ ಮೊತ್ತದ ವಿವರಗಳನು 
!  /ಸೆಸ್ಯಾಮ್‌ಗಳಿಗೆ ಸರ್ಕಾರವು ಅನುಬಂಧದಲ್ಲಿ ಒದಗಿಸಲಾಗಿದೆ. 
| | ಹೂಡಿಕೆ ಮಾಡಿದ ಮೊತ್ತ | 
ಎಷ್ಟು: ಈ ಹೂಡಿಕೆಯನ್ನು ' 
ಯಾವ ಯಾವ ವಿಷಯಗಳಿಗೆ | 
if ಕಾರ್ಯಗಳಿಗೆ 
' | ಬಳಸಿಕೊಳ ಲಾಗಿದೆ; (ವಿವರ | 
ಇ) | ಹೆಸ್ಮಾಮ್‌, ಜಿಸ್ಮಾಮ್‌ ಮತ್ತು ಳದ ಮೂರು ವರ್ಷಗಳಲ್ಲಿ ಸೆಸ್‌ ಹೆಸ್ಕಾಂ ಮತ್ತು 
| ಸೆಸ್ಕಾಮ್‌ಗಳು ಕಳೆದ ಮೂರು | ಜಿಸ್ಮಾಂ ಕಂಪನಿಗಳಲ್ಲಿ ಸರ್ಕಾರವು ಹೂಡಿಕೆ ಮಾಡಿದ 
ವರ್ಷಗಳಲ್ಲಿ ಎಷ್ಟು ಮೊತ್ತದ | ಕಂಪನಿವಾರು ವಿವರಗಳು ಕೆಳಕಂಡಂತಿವೆ:- 


| ಹೂಡಿಕೆಯನ್ನು 
| ಅರಾ aes 2020-21 ಮ 21 | 
ಮೂರು ವರ್ಷಗಳಲ್ಲಿ |, A g ಈ 
' Eis ಅಂತ್ಯಜ) |! 
| ' ವಿದ್ಯುತ್‌ ಬಿಲ್ಲಿನ ಮೂಲಕ |! 
' ಸಂಗ್ರಹಿಸಲಾದ ಮೊತ್ತ ನ 


i 205.62 | 275.97 
ಬಷ್ಟು ? 


| ಕಳೆದ ಮೂರು ವರ್ಷಗಳಲ್ಲಿ ಸೆಸ್ಕ್‌, ಹೆಸ್ಕಾಂ ಮತ್ತು 
| ಜಿಸ್ಮಾಂ ಕಂಪನಿಗಳಲ್ಲಿ ವಿದ್ಯುತ್‌ ಬಿಲ್ಲಿನ ಮೂಲಕ 
ಸಂಗ್ರಹಿಸಲಾದ ಮೊತ್ತದ ವಿವರ ಕೆಳಕಂಡಂತಿದೆ. 


(ರೂ ಕೋಟಿಗಳಲ್ಲಿ) 


2021-22 
2018-19 | 2019-20 (ಅಕ್ಕೋ'ಬರ್‌ 21 
| ರ ಅಂತ್ಯಕ್ಕೆ) 
3651.57 | 377231 | 388001 2672.45 


8066.65 | 750140 5021.20 
507844 | 5113.10 | 517881 3021.58 


(ವಿ ಎಬ 


ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚಿವರು 


ಮ 


ನ 


ಸಂಖ್ಯೆ: ಎನರ್ಜಿ 262 ಇಬಿಎಸ್‌ 2021 


ಅಮಬಂಧ 


2019-20ನೇ ಸಾಲಿನಲ್ಲಿ ಸೆಸ್ಕ್‌, ಹೆಸ್ಮಾಲ ಮತ್ತು ಜಿಸ್ಮಾಂ ಗಳಿಗೆ ಸರ್ಕಾರವು ಹೂಡಿಕೆ ಮಾಡಿದ 
ಮೊತ್ತದ ವಿವರಗಳ:- 


ಸೆಸ್ಕ್‌ _  (ರೂಕೋಟಿಗಳಲ್ಲಿ) 
ವಿವರ 2019-20 | 
ಡಿಡಿಯುಜಿಜೆವೈ 


21.16 
re 


[6 | ವಿಶೇಷ ಅಭಿವೃದ್ಧಿ ಯೋಜನೆ (ಎಸ್‌.ಡಿ.ಪಿ) | 
EN TN TN 


ಬಂಡವಾಳ ಹೂಡಿಕೆ 
ವಿಶೇಷ ಅಭಿವೃದ್ಧಿ ಯೋಜನೆ 


ಪರಿಶಿಷ್ಠ ಜಾತಿ ಉಪಯೋಜನೆ ಮತ್ತು ಗಿರಿಜನ 
ಉಪಯೋಜನೆ 


ವಿವರ 


ವಿಶೇಷ ಅಭಿವೃದ್ಧಿ ಯೋಜನೆ 


